ಎಂ. ಬಿ. ಪಾಹೀಲ" 


ಮೈಸೂರು ಜಿಲ್ಲೆಯ ಬ್ಯಾಂತೆಂಗ್‌ ಉದ್ಯಮದ ಪ್ರಾರಂಭದ ಹಂತ 


(೧೮೯೪-೧೯೧೫) 


ಹಿಂದಿನ ಮೈಸೂರು ಸಂಸ್ಥಾನವು ೧೯ ನೇ 
ಶತಮಾನದ ಪ್ರಾರಂಭದಲ್ಲಿ ಮತ್ತು ನಂತರದ ದಶಕಗಳಲ್ಲಿ 
ಭಾರತದ ಇತರೇ ದೇಶಿಯ ಸಂಸ್ಥಾನಗಳಿಗೆ ಹೋಲಿಸಿ 
ದರೆ ಹಲವಾರು ವಿಧೆದಲ್ಲಿ "ಮಾದರಿ ಮೈಸೂರು” ಎಂದೇ 
ಕರೆಯಲ್ಪಡುತ್ತಿತ್ತು. ಸುಮಾರು. ಐವತ್ತು ವರ್ಷೆಗಳ 
(೧೮೩೧-೧೮೮೧) ಬ್ರಿಟೀಷ್‌ ಕನಿಶನರ್‌ಗಳ ನೇರ 
ಆಡಳಿತದಲ್ಲಿ ಸಂಸ್ಥಾನದ ಆರ್ಥಿಕ ಅಭಿನೃದ್ಧಿಗೆ 
ಸೆಹಾಯಕನಾಗುನಂತೆ ಹಲವಾರು ಯೋಜನೆಗಳನ್ನು 
ಹಮ್ಮಿಕೊಳ್ಳಲಾಯಿತು. ನಂತರ ಅಧಿಕಾರಕ್ಕೆ ಬಂದ 
ಮೈಸೂರಿನ ಅರಸರು ಮತ್ತು ದಿವಾನರುಗಳು ಅನುಸರಿ 
ಸಿದ ಉದಾರ ಆರ್ಥಿಕನೀತಿ, ಮುಂದಾಲೋಚನೆ, 
ಬ್ರಿಟೀಷ್‌ ಪ್ರಾಂತ್ಯಗಳಲ್ಲಿ ಜಾರಿಗೊಳಿಸಲಾದ ಉದಾರ 
ವ್ಯಾಪಾರ ವಾಣಿಜ್ಯ ನೀತಿ, ಹಣಕಾಸು ಸಂಸ್ಥೆಗಳ 
ಪ್ರಾರಂಭ, ಕೈಗಾರೀಕರಣ, ಸಂಚಾರ- ಸಂಪರ್ಕ ಸಾಧನ 
ಗಳ ಹೆಚ್ಚಳ ಮುಂತಾದವುಗಳು ಮಾದರಿ ಮೈಸೂರು 
ಇನ್ನೂ ಮುಂದುವರೆಯಲು ಪೂರಕ ಅಂಶಗಳಾದವು. 


ಬರಗಾಲದ ಬವಣೆ 

೧೮೭೬-೭೮ ರಲ್ಲಿ ದೇಶದಲ್ಲೆ ಲ್ಲಾ ವ್ಯಾಸಕವಾಗಿ 
ಕಾಣಿಸಿಕೊಂಡ ತೀವ್ರ ಬರಗಾಲ. (ಡವಗಿ ಬರ) ದೇಶದ 
ಇತರೇ ಭಾಗಗಳಂತೆ ಮೈಸೂರು ಸಂಸ್ಥಾನದ ಆರ್ಥಿಕ 
ಪರಿಸ್ಥಿತಿಯನ್ನು ಬಹು ಕಷ್ಟಕರವಾಗಿ ಮಾಡಿತ್ತು. ಅದು 


ರಂಗಾಚಾರ್ಲು, ಅನರು ದಿವಾನರಾಗಿದ್ದ ಕಾಲ, 
ರಂಗಾಚಾರ್ಲು ಅನರು ೧೮೮೩ ರಲ್ಲಿ ತೀರಿಕೊಂಡ 


ನಂತರ ಶೇಷಾದ್ರಿಅಯ್ಯರ್‌ ತಮ್ಮ ಆಡಳಿತ ಕಾಲದಲ್ಲಿ 
೧೮೮೩ ರಿಂದ ೧೯೦೧ ರವರಿಗೆ ಅನೇಕ ಆರ್ಥಿಕ 
ಸುಧಾರಣೆಗಳನ್ನು ಜಾರಿಯಲ್ಲಿ ತಂದರು. ಅವುಗಳಲ್ಲಿ 
ಬಹು ಮುಖ್ಯವಾದವುಗಳೆಂದರೆ ಕೋಲಾರದ ಚಿನ್ನದ 
ಗಣಿ ಉದ್ಯಮ (೧೮೮೬), ಕಾಫೀ ತೋಟದ ಉದ್ಯಮ, 
ತಾಲ್ಲೂಕು ಅಭಿವೃದ್ದಿ ಮಂಡಳಿಗಳ ರಚನೆ (೧೮೮೪), 
ವ್ಯವಸಾಯ ಬ್ಯಾಂಕುಗಳು (೧೮೯೪). 
ಬಡ ರೈತರಿಗೆ ಆರ್ಥಿಕ ನೆರವು 

ಅಂದಿನ ಬಡರೈತರ ಆರ್ಥಿಕ ಸ್ಥಿತಿಗತಿಗಳನ್ನು 
ಸುಧಾರಿಸಿ ವ್ಯವಸಾಯ ಅಭಿವೃದ್ದಿಗೆ ಹೊಸ ಚಾಲನೆ 
ಯನ್ನು ನೀಡಲು ಅಂದಿನ ಸರ್ಕಾರ ಅನೇಕ ಕಾನೂನು 
ಗಳನ್ನು ಜಾರಿಯಲ್ಲಿ ತಂದಿತು. ಅವುಗಳಲ್ಲಿ ತಕಾವಿಸಾಲ 
ಕಾನೂನು (೧೮೭೬), ಡೆಕ್ಕನ್‌ ರೈತರ ಪರಿಹಾರ 


ಕಾನೂನು (೧೮೭೯), ಭೂಸುಧಾರಣಾ ಸಾಲ 
ಕಾನೊನು (೧೮೮೫೩) ರೈತರ ಸಾಲ ಕಾನೂನು 
(೧೮೮೪) ಮುಂತಾದವುಗಳು ಮುಖ್ಯವಾದವು 


ಗಳು. ಆದೆಕ್ಕಿ. ಈ ಯಾವ ಕಾನೂನುಗಳೂ 
ಕೈತರಿಗೆ ನಿರೀಕ್ಷಿತ ಪ್ರತಿಫಲವನ್ನು ನೀಡಲಿಲ್ಲ. ಈ ದಿಶೆ 
ಯಲ್ಲಿ ಭಾರತದ ವಿವಿಧ ಭಾಗಗಳ ರೈತರ ಸ್ಥಿತಿಗತಿ 
ಗಳನ್ನು ಸುಧಾರಿಸಲು ಪ್ರಯತ್ನಗಳು ನಡೆದವು. 


* ಸಂಪಾದಕರು, ಕರ್ನಾಟಕ ಗ್ಯಾಸೆಟಿಯರ್‌, ಕಾವೇರಿ ಭವನ ಬೆಂಗಳೊರ್ತ೯, 


೨೩೬ 


ಇತಿಹಾಸ ದರ್ಶನ 


ಮಹಾರಾಷ್ಟ್ರದ ಪುರಂದರೆಯಲ್ಲಿ ನ್ಯಾ|| ರಾನಡೆ ಮತ್ತು 
ವಿಲಿಯಂ ವೆಡರ್‌ ಬರ್ನ್‌ ಅವರಿಂದ ವ್ಯವಸಾಯ 
ಬ್ಯಾಂಕುಗಳು ಪ್ರಾ ೨,ರಂಭವಾದವು. ಇದನ್ನು ಮನೆಗಂಡು 
೧೮೯೪ ರಲ್ಲಿ ವ್ಯವಸಾಯ ಬ್ಯಾಂಕುಗಳನ್ನು ಮೈಸೂರು 
ಸರ್ಕಾರವು ಪ್ರಾರಂಭಿಸಿತು. 


ಸ ಬ್ಯಾಂ ೦ಕುಗೆಳು 
ರತಿಗೆ ಅನರ ಆರ್ಥಿಕ ಸ್ಥಿತಿಗತಿ 
ಗಳನ್ನು ಸುಧಾರಿಸಲು ಸರ್ಕಾರ ಅನೇಕ ಕಾನೂಗಳನ್ನು 
ಸ ಸಹಃ ನಾಶನ 
ಹಣಕಾಸಿನೆ ಸಂಸ್ಥೆ ಗಳು 
ದೇಶದಿ ೩ ಹಬಾ? ಮೂಡಿ ಬಂದದ್ದು ೧೯ ತ ರ 
ಸಹಕಾರಿ ಕಾನೂನಿನ ನಂತರವೇ. ಅದರೆ” ಮೈಸೂರು 
ಸಂಸ್ಥಾನದಲ್ಲಿ ಸಹಕಾರಿ ಕಾನೂನಿನ ಪಾ ರೆಂಭದ ಹತ್ತು 
ವರ್ಷ ಮೊದಲೇ ಅಂದರೆ ೧೮೯೪ ರಲ್ಲಿ ಸುಸಂಘಟಿತ, 


ಗಳ ವೈಶಿಷ್ಟ್ಯವೆಂದರೆ ಇವುಗಳು ರಚನೆಯಲ್ಲಿ ಅಂದಿನ 
ಂಸ 


ಕಾನೂನನ್ನು, ಆಡಳಿತ ನಿರ್ವಹೆಣೆ 


ಮತ್ತು ಮೂಲೋಡ್ಜಿ (ಶಗಳಲ್ಲಿ ಸಂಪೂರ್ಣವಾಗಿ 
ಸಹಕಾರಿ ತತ್ವದ ಹಲವಾರು ಉದ್ದೇಶಗಳನ್ನು 
ಮೈಗೂಡಿಸಿಕೊಂಡು ಕಾರ್ಯ ನಿರ್ವಹಿಸುತ್ತಿ ದ್ವವು. 


ಕೂಡು ಬಂಡನಾಳ ಮತ್ತು ಸಹಕಾರಿ ಸಂಸ್ಥೆಗಳ ತು 
ಸಮ್ಮಿಳನವೇ ಈ ಸಂಸ್ಥೆಗಳಾಗಿದ್ದು ಎಂಬುದು 
ಗಮನಾರ್ಹ. ಸಹಕಾರಿ ಕಾನೂನು ಇನ್ನೂ ಜಾರಿಯಲ್ಲಿ 


ಬರದೇ ಇದ್ದುದರಿಂದ ಮತ್ತು ಹಣಕಾಸು ಸಂಸ್ಥೆಗಳನ್ನು 


ಭದ್ರತೆಯ ದೃಷ್ಟಿಯಿಂದ ಕಂಪನಿಯ ಕಾನೂನಿನ 
ಅನ್ವ ಯ ರಚಿಸ (ಬೇಕಾಗಿದ್ದ ರಿಂದ ಈ ಎರಡೂ ತತ್ವ 
ಗಳನ್ನು ಇವುಗಳ ರಚನೆಯಲ್ಲಿ ಮೈಗೂಡಿಸಿಕೊಂಡಿದೆ 


ವುದು ಗಮನಾರ್ಹ. 


ಈ ವ್ಯವಸಾಯ ಬ್ಯಾಂಕುಗಳ ಮುಖ್ಯ ಉದ್ದೇಶ 
ವ್ಯವಸಾಯಗಾರರು ತಾವು ಈ ಹಿಂದೆ ಮಾಡಿದ್ದ 
ದುಬಾರಿ ಬಡ್ಡಿಯ ಹಳೆಯ ಸಾಲವನ್ನು ತೀರಿಸಲು 
ಸಹಾಯ ಮಾಡುವದು ಮತ್ತು ರೈತರಿಗೆ ದೊಬಾರಿ 
(ಸುಲಿಗೆ) ಬಡ್ಡಿಯಿಂದ (ದೊಡ್ಡ ರೈತರು ಜಮೀನು 
ದಾರರಿಂದ) ದೂರ ಇಡುವದು, ವ್ಯವಸಾಯ ಅಭಿವೃದ್ಧಿಗೆ 


ಇತಿಹಾಸ ದರ್ಶನ 


ಪೊರಕವಾಗಿ ಹೊಸ ಸಾಲ ನೀಡುವುದು ಮುಂತಾದವು 
ಗಳು, ಈ ಸಂಸ್ಥೆಗಳಿಗೆ ಸದಸ್ಯರೆ ಯಾವುಜೀ ಸೇರು 
ಬಂಡವಾಳ ಇರಲಿಲ್ಲ. ಇವುಗಳು ಪರಸ್ಪರ ನೆಂಬುಗೆಗೆ 
ಪಾತ್ರರಾದ ಸೆ ನಂತ ಜಮೀನು ಹೊಂದಿದ್ದ, ಪರಸ್ಪರ 
ಒಪ್ಪಂದದಿಂದ "ಹೂಡಿದೆ ರೈತರ ಒಡಂಬಡಿಕೆಯು ಸಂಸ್ಥೆ 
ಗಳಾಗಿದ್ದವು. ಇಂತಹ ಸಂಸ್ಥೆಗಳು ನಷ್ಟ ಅನುಭವಿಸಿದಾಗ 
ಸದಸ್ಯರೇ ಪರಸ್ಪರ ಒಪ್ಪಿಕೊಂಡಂತೆ ಸದರಿ ನಷ್ಟವನ್ನು 
ಭರಿಸಬೇಕಾಗಿತ್ತು. ಇವುಗಳು "ಕಂಪನೀಸ್‌ ಲಿಮಿಟಿಡ್‌ 
ph ಗ್ಯಾರಂಟಿ' ಹೊಣೆಗಾರಿಕೆ ತತ್ವದ ಮೇಲೆ 
ರಚನೆಗೊಂಡವುಗಳಾಗಿದ್ದ ವು. ಸರ್ಕಾರವು ಈ ಸಂಸ್ಥೆ 
ಗಳಿಗೆ ಶೇವಣಿ ಮತ್ತು ಸಾಲದ ರೂಪದಲ್ಲಿ ಹಣಕಾಸಿನ 
ನೆರವನ್ನು ನೀಡುತ್ತಿತ್ತು. ಸಾಲವನ್ನು ಸುಲಭ ಕಂತುಗಳ 
ಮೂಲಕ ತೀರಿಸಲು ಸಹಾಯಕವಾಗುವಂತೆ ಜಮೀನಿನೆ 
ಆಧಾರದ ಮೇರೆ ನೀಡಲಾಗುತ್ತಿತ್ತು. ಈ ಸಂಸ್ಥೆಗಳಿಗೆ 
ಸರ್ಕಾರವು ತಾನು ನೀಡುವ epi ಶೇ. ೪ ರಂತೆ 
ಬಡಿ ಸಿಯನ್ನು ನಿಧಿಸಿದರೆ ಈ ಸಂಸ್ಥೆಗಳು ಸದಸ್ಯರಿಗೆ 
ಶೇ.೫ರಿ ೬ ದರದಲ್ಲಿ ಸಾಲ ನೀಡುತ್ತಿ ದ್ರ ವು. ಈ 
ಸಂಸ್ಥೆಗಳು ತಮ್ಮ ಲಾಭಾಂಶದಲ್ಲಿ ಅಲ ಲ್ಬಿಭಾಗವನ್ನು 
ಇ ಸಕ್‌ ವೆಚ್ಚವಾಗಿ MA ಹೆಚಿ ಸ್ಪಿನ 
ಭಾಗವನ್ನು ಕಾಯ್ದ ನಿಧಿಗಳಾಗಿ ಸೇರಿಸಿ ಅದರೊಂದಿಗೆ 
ಸಾರ್ವಜನಿಕರ ಠೇವಣಿಗಳನ್ನು ಸಂಗ್ರಹಿಸಿ ದುಡಿಯುವ 
ಬಂಡವಾಳವನ್ನಾಗಿ ಉಪಯೋಗಿಸುವಂತೆ ಈ ಸ ಸಂಸ್ಥೆ ಗಳ 
ಹಣಕಾಸಿನ ನಿರ್ವಹಣಾ ವ್ಯವಸ್ಥೆ ಇತ್ತು. ಈ ಬ್ಯಾಂಕು 
ಗಳು ವಿಧಿಸುತ್ತಿದ್ದ ಬಡ್ಡಿದರ ಇತರೇ ಮೂಲದ ಸಾಲ 
ಗಳ ಬಡ್ಡಿಗಿಂತ ಸಾಮಾನ್ಯವಾಗಿ ಕಡಿಮೆ ಇರುತ್ತಿತ್ತು. 
ಸಾಲಗಳನ್ನು ನಿರ್ದಿಷ್ಟಪಡಿಸಿದ ವ್ಯವಸಾಯ ಅಭಿವೃದ್ಧಿ 
ಕಾರ್ಯಗಳಿಗೆ ಮಾತ್ರ ನೀಡಲಾಗುತ್ತಿತ್ತು. 


ಈ ಸಂಸ್ಥೆಗಳ ಆಡಳಿತವು ಸದಸ್ಯರಿಂದ ಚುನಾಯಿತ 

ರಾದ ಆಡಳಿತ ಮಂಡಳಿಯಿಂದ ನಡೆಸಲಾಗುತ್ತಿತ್ತು. ಈ 
is ಮೊದಲನೆಯ ಬ್ಯಾಂಕು ೧೮೯೪ ರೆಲ್ಲಿ ೧೭ ಜನೆ 
ದಸ್ಯರನ್ನೊ ಳಗೊಂಡು ಶ್ರೀರಂಗಪಟ್ಟಣ ತಾಲ್ಲೂಕಿನೆ 
ಪಾಲಹಳ್ಳಿ ಯಲ್ಲಿ ಪ್ರಾರಂಭವಾಯಿತು, ಎರಡನೆಯ 
ಬ್ಯಾಂಕು ೫೩ ಜನ ಸದಸ್ಯರನ್ನು ಒಳಗೊಂಡು ನೆಂಜನ 
ಗೂಡಿನಲ್ಲಿ ೧೮೯೭ ರಲ್ಲಿ ಆರಂಭವಾಯಿತು. ಮುಂದಿನ 
ಎರಡು ವರ್ಷಗಳಲ್ಲಿ (೧೮೯೯), ಶ್ರೀರಂಗಪಟ್ಟಣ 


೨೩೬೩ 


ಮತ್ತು ಸರಗೂರುಗಳಲ್ಲಿ (ಹೆಗ್ಗಡದೇವನ ಕೋಟಿ 
ತಾಲ್ಲೂಕು) ಇಂತಹ ಸಂಸ್ಥೆಗಳು ಪ್ರಾರಂಭವಾದವು. 
ಸರ್ಕಾರದ ಈ ಯೋಜನೆಯಂತೆ ೧೮೯೪-೧೮೯೮ ರ ೫ 
ವರ್ಷಗಳ ಅವಧಿಯಲ್ಲಿ ಈ ಬ್ಯಾಂಕುಗಳ ಸಂಖ್ಯೆ ೫೯ಕ್ಕೆ 
ಹೆಚ್ಚಳಗೊಂಡು ಅವುಗಳ ಸದಸ್ಯರ ಸಂಖ್ಯೆ ೩೦೦೦ಕ್ಕೆ 
ಹೆಚ್ಚಳಗೊಂಡಿತು. ಈ ಅವಧಿಯಲ್ಲಿ ಸರ್ಕಾರವು ಈ 
ಸಂಸ್ಥೆಗಳಿಗೆ ಸುಮಾರು ೮ ಲಕ್ಷ ರೂ. ಹೆಣವನ್ನು 
ಮುಂಗಡವಾಗಿ ನೀಡಿತ್ತು. ಸರ್ಕಾರವೇ ನಡೆಸಿದ ಸಮೀಕ್ಷೆ 
ಯಂತೆ ೧೯೦೧ ಸುವರಾರಿಗೆ ಅಂದಿನ ಮೈಸೂರು ರಾಜ್ಯ 
ದಲ್ಲಿ ೬೪ ಇಂತಹ ವ್ಯವಸಾಯ ಬ್ಯಾಂಕುಗಳು ಇದ್ದು 

ಇಗಿ ಕಂಡುಬರುವುದು. ಆದರೆ ಈ ಸಂಸ್ಥೆಗಳು ದೀರ್ಥಿ 
ಕಾಲ ಬಾಳಲಿಲ್ಲ. ಇವುಗಳ ಬಳಕೆಗಿಂತ ದುರುಸಯೋಗ 
ಹೆಚ್ಚಾಗಿ ಕೇವಲ ೨೫ ವರ್ಷಗಳ ನಂತರ ಅವಸಾನ 
ಹೊಂದಿದವು. 


ಅವಸಾನದತ್ತ ಬ್ಯಾಂಕುಗಳು 

ಸರ್ಕಾರವೇ ವರದಿ ಮಾಡಿದಂತೆ ಈ ಬ್ಯಾಂಕು 
ಗಳು ನಿರೀಕ್ಷಿಸಿದ ಪ್ರಗತಿಯನ್ನು ಸಾಧಿಸದೇ ಇದ್ದುದ 
ರಿಂದ ೧೯೧೭ ರ ಸುಮಾರಿಗೆ ಈ ಎಲ್ಲಾ ಬ್ಯಾಂಕುಗಳು 
ಸ್ಥಗಿತಗೊಂಡವು. ಇವುಗಳು ಸ್ಫಗಿತಗೊಳ್ಳಲು ಸಹಾಯಕ 
ವಾದ ಹಲವಾರು ಕಾರಣಗಳಲ್ಲಿ ಬಹು ಮುಖ್ಯವಾದವು 
ಗಳು :-ಸಾಲದ ಮೇಲಿನ ಅತೀ ಕಡಿಮೆ ಬಡ್ಡಿದರ, 
ದೊಡ್ಡ ಭೂ ಹಿಡುವಳಿದಾರರಿಂಡೆ ಸಾಲದ ದುರುಪ 
ಯೋಗ ಅಂದರೆ ಕಡಿಮೆ ಬಡ್ಡಿಯ ಸಾಲವನ್ನು ಪಡೆದು 
ಅದನ್ನು ಹೊರಗಿನ ಹೆಚ್ಚಿನ ಬಡ್ಡಿಗೆ ವಿನಿಯೋಗಿಸಿ ತಾವು 
ಬ್ಯಾಂಕಿಗೆ ಸುಸ್ಲಿದಾರರು ಆದದ್ದು. ಬಡರೈಶತರಿಗೆ 
ಸಹಾಯ ಮಾಡುವ ಅತುರದಲ್ಲಿ ಸರ್ಕಾರವು ಧಾರಾಳ 
ವಾಗಿ ಇವುಗಳಿಗೆ ಹಣಕಾಸಿನ ನೆರವು ನೀಡಿದ್ದು, ಸದರಿ 
ಸಂಸ್ಥೆಗಳ ಮೇಲೆ ಸರ್ಕಾರದ ಹಿಡಿತ ಮತ್ತು ಸರಿಣಾನು 
ಕಾರಿ ಮೇಲ್ವಿ ಚಾರಣೆ ಇಲ್ಲದೇ ಹೋದದ್ದು ಮುಖ್ಯ 
ವಾದವುಗಳು ಎಂದು ತಿಳಿದುಬರುವುದು. 


ಮಾಣಿಜ್ಯ ಬ್ಯಾಂಕುಗಳು 

ನಮ್ಮ ರಾಜ್ಯದಲ್ಲಿ ವಾಣಿಜ್ಯ ಬ್ಯಾಂಕಿಂಗ್‌ 
ಉದ್ಯಮಕ್ಕೆ ಸುಮಾರು ೧೩೦ ವರ್ಷ ದೀರ್ಫ) ಚರಿತ್ರೆ 
ಉಂಟು, ಇಂದಿನೆ ಕರ್ನಾಟಕ ರಾಜ್ಯದ ವ್ಯಾಪ್ತಿಯನ್ನು 
ಅನುಸರಿಸಿ ಹೇಳುವುದಾದರೆ ೧೮೬೩ ರಲ್ಲಿ ಧಾರವಾಡದಲ್ಲಿ 


೨ಿಕ್ಕಿಲ 


ಮಿ 


ಪ್ರಾರಂಭಿಸಲಾದ ಬೊಂಬಾಯಿ ಪ್ರೆಸಿಡೆನ್ಸಿ ಬ್ಯಾಂಕಿನ 
(೧೮೪೦) ಶಾಖೆಯೇ ರಾಜ್ಯದಲ್ಲಿ ಮೊದಲನೆಯದು. 
ಆದರೆ ಅದು ಅಲ್ಫಾವಧಿಯದಾಗಿತ್ತು. ಆ ಶಾಖೆಯನ್ನು 
೧೮೭೮ ರಲ್ಲಿ ಮುಚ್ಚಲಾಯಿತು. ಜೊಂಬಾಯಿ 
ಕರ್ನಾಟಕದ ಹತ್ತಿಯ ವ್ಯಾಪಾರಿ ಕಂಪನಿಗಳಿಗೆ 
ಹುಂಡಿಯ ಮೂಲಕ ವ್ಯವಹರಿಸಲು ನೆರವಾಗಲು ಈ 
ನ್ನು ಜಿಲಾ ಕೇಂದ ಧಾರವಾಡದಲ್ಲಿ ತೆರೆಯ 
ಪ್ಲೆ ೧೧ ನ 0 ೧೧ 
ಲಾಗಿತ್ತು. ಹತ್ತಿಯ ವ್ಯಾಪಾರದಲ್ಲಿ ಆದ ಹಿನ್ನೆಡೆಯಿಂದ 
ಸದರಿ ಶಾಖೆಯನ್ನು ಮುಚ್ಕಲಾಯಿತು. ಮತ್ತು ಅದರೆ 
ಡೆ ಚ fad 

ವೈವಾಟನ್ನು ಹುಬ್ಬಳ್ಳಿ ಶಾಖೆಗೆ (೧೮೭೦) ಸ್ಫಳಾಂತರಿಸ 

ಪ್ರೆಸಿಡೆನ್ಸಿ ಬ್ಯಾಂಕಿನಿಂದ 
೧೮೬೪ ರೆಲ್ಲಿ ಬೆಂಗಳೂರಿನ ಶಾಖೆಯನ್ನು (ದಂಡು 
ಪ್ರದೇಶ) ೧೮೬೮ ರ ೨೦ಗಳೂರು ಶಾಖೆಯನ್ನು 
ತೆರೆಯಲಾಯಿತು. 


ಶಾ ಎನಿ 
Vow 


ಲಾಯಿತು. ಮುದ್ರಾ ಸ್‌ 


3೧. 
?1 


ಮೈಸೂರು ನಗರದ ಪ್ರಥಮ ಬ್ಯಾಂಕ್‌ 

ಮೈಸೂರು ನಗರದಲ್ಲಿ ೧೮೭೪ ರಲ್ಲಿ ಖಾಸಗಿ 
ವಲಯದ ಪ್ರಥಮ ವಾಣಿಜ್ಯ ಬ್ಯಾಂಕುಗಳು ಮೂಡಿ 
ಬಂದವು ಅವುಗಳೆಂದರೆ : ರಾಜಧಾನಿ ಬ್ಯಾಂಕ್‌ ಮತ್ತು 
ಟೌನ್‌ ಬ್ಯಾಂಕ್‌ ಇವುಗಳು ಅನುಕ್ರಮವಾಗಿ ರೂ. ೨೦ 
ಇವಿರ ಮತ್ತು. ಒಂದು ಲಕ್ಷ್‌ ರೂ. ಬಂಡವಾಳ 
ಜೊಂದಿಗೆ ಪರಿಮಿತ ಹೊಣೆಗಾರಿಕೆಯೊಂದಿಗೆ ಪ್ರಾರಂಭಿ 
ಸಲ್ಪಟ್ಟಿವು. ಆದರೆ ಇವುಗಳು ೧೯೧೩ ರ ನಂತರ 
ಮುಂದುವರೆದಂತೆ ಕಾಣುವುದಿಲ್ಲ. ಮೈಸೂರು ನಗರವು 
ರಾಜಧಾನಿಯಾಗಿದ್ದರೂ ವಾಣಿಜ್ಯ ವ್ಯವಹಾರದಲ್ಲಿ 
ಬೆಂಗಳೂರಿನಷ್ಟು ಮಬಂದುವರೆದಿರಲಿಲ್ಲ. ೧೮೦೯ ರಲ್ಲಿ 
ಪ್ರಾರಂಭವಾದ ಬೆಂಗಳೂರಿನ ದಂಡು ಪ್ರದೇಶ ಮತ್ತು 
೧೮೩೧ ರ ನಂತರ ಮೈಸೂರಿನಿಂದ ಬೆಂಗಳೂರಿಗೆ 
ವರ್ಗಾಯಿಸಲಾದ ಹಲವಾರು ಆಡಳಿತ ಕಛೇರಿಗಳು, 
ಬೆಳೆಯುತ್ತಿರುವ ನಗರೀಕರಣ ಮತ್ತು ಕೈಗಾರಿಕೆ, 
ವಾಣಿಜ್ಯ ವೈವಾಹುಗಳು ಬೆಂಗಳೂರಿನ ಬೃಹತ್‌ 
ಬೆಳವಣಿಗೆಗೆ ಕಾರಣವಾದವು. ಈ ಕಾರಣಗಳಿಂದ 
ಮೈಸೂರಿಗಿಂತ ಸುಮಾರು ಆರು ವರ್ಷ ಮೊದಲೇ 
ಅಂದರೆ ೧೮೬೮ ರಲ್ಲಿ ಬೆಂಗಳೂರಿನಲ್ಲಿ ಪ್ರಪ್ರಥಮವಾಗಿ 


2 


ಖಾಸಗಿ ವಲಯದ ಬ್ಯಾಂಕುಗಳು ಮೂಡಿಬರಲು ಅನು 


ವಾಯಿತು. 


ಇತಿಹಾಸ ದರ್ಶನ 


15 


ಜಿಲ್ಲೆಯ ಪ್ರಾರಂಭದ ಬ್ಯಾಂಕುಗೆಳು 
ಮೈಸೂರು ಜಿಲ್ಲೆಗೆ ಸೀಮಿತವಾದಂತೆ ಹೇಳುವು 
ದಾಡರೆ ೧೮೮೫ ರಲ್ಲಿ ನಂಜನಗೂಡಿನಲ್ಲಿ ಪ್ರಾರಂಭವಾದ 
ಶ್ರೀಕಂಠೇಶ್ವ ರಸಾ ತಮಿ ಬ್ಯಾಂಕ್‌ (ಲಿ) ಅತೀ ಮಹತ್ವ 
ದ್ಹಾಗಿದೆ. ನೈಸ್‌ ಜಲ್ಲೆ. ಮತ್ತು ಹಳೇ ಮೈಸೂರು 
€ ಸುದೀರ್ಥಿ ಸೇವೆ 
ಬ್ಯಾಂಕಿನ ಹಿರಿಮೆ ಇದರದು. ಸದರಿ ಬ್ಯಾಂಕು 
೮೦ ವರ್ಷಗಳ ಸುದೀರ್ಥಿ ಸೇವೆಯ ನಂತರ 
೧೯೬೫ ಕ್ತಿ ಭಾರತೀಯ ರಿಜರ್ನ್‌ ಬ್ಯಾಂಕು ಲೈಸೆನ್ಸ್‌ 
ಕಾರಣ ಮುಚ್ಚಬೇಕಾಯಿತು. 
ಜಿಲ್ಲೆಯಲ್ಲಿ ೧೮೮೪ ರಿಂದೆ ೧೯೦೮ ರ 
ಸುವತಾರು. ಎರಡೂವರೆ ದಶಕಗಳ ಕಾಲಮಿತಿಯಲ್ಲಿ 
ಸುಮಾರು ೧೭ ಬ್ಯಾಂಕಿಂಗ” ಕಂಪನಿಗಳು ಮೂಡಿ 
ಬಂದು ತದನಂತರ ಬೇರೆ ಬೇಕಿ ಅವಧಿಯಲ್ಲಿ ಅವಸಾನೆ 
ಹೊಂದಿರುವುದಾಗಿ ಕಂಡುಬರುವುದು. ಅವುಗಳ ವಿನರ 
ಈ ರೀತಿ ಇರುವುದು :- ಶ್ರೀರಂಗಪಟ್ಟಣ ಟಾನ್‌ 
ಬ್ಯಾಂಕ್‌ (೧೮೯೧), ಮೈಸೂರು ನ್ಯಾ ಸರ್‌ ಬ್ಯಾಂಕ್‌ 
(೧೮೯೧), ಚಾಮರಾಜೇಶ್ವರ ಬ್ಯಾ, ಚಾಮರಾಜ 
ನಗರ (೧೮೯೨) Jud. 3 ಶ್ರೀನಿವಾಸ ಬ್ಯಾಂಕ್‌ 
(೧೮೯೩), ಶ್ರೀರಂಗನಾಥ ಬ್ಯಾಂಕ್‌, ಚಾಮೆರಾಜನಗರೆ 
(೧೮೯೪),ಲಕ್ಷ್ಮೀವಿಲಾಸ ಬ್ಯಾಂಕ್‌ ಮಂಡ್ಯ (೧೮೯೪), 
ALAN ಬ್ಯಾಂಕ್‌, ಗುಂಡ್ಲು ಪೇಟಿ 
(೧೮೯೫), ಸರ್ವಜನವೃದ್ಧಿನಿ ಕಂ. ಮೈಸೂರೆ ರು (೧೮೯೫) 
ಶ್ರೀನಿವಾಸಸ್ವಾಮಿ ಬ್ಯಾಂಕ್‌ ಚಾಮರಾಜನೆಗರ 
(೧೮೯೬),ಹುಣಸೂರು ಬ್ಯಾಂಕ್‌ (೧೮೯೭), ಶ್ರೀನಿವಾಸ 
ಸ್ವಾಮಿ ಬ್ಯಾಂಕ್‌, ಗುಂಡ್ಲು ಸೇಟಿ (೧೮೯೭), ರಾಜ 
ರಾಜೇಶ್ವ ರಿ ಬ್ಯಾಂಕ್‌ ಗುಂಡ್ಲು ಪೇಟಿ (೧೯೦೦), 
ಶ್ರೀ ಜಮುವರ್ತ ಗೋಪಾಲಕೃಷ್ಣ ಸ್ಟ್ಯಾನಿ ಬ್ಯಾಂಕ್‌, 
ಗುಂಡ್ಲು ಸೇಟಿ (೧೯೦೧) ಮತ್ತು ನಂಜನಗೂಡು 
ನಂಜುಂಡೇಶ್ವರ ಬ್ಯಾಂಕು (೧೯೦೮) ಮುಂತಾದವು 
ಗಳು 


y 


ಮೈಸೂರು 


ಸಹಕಾರಿ ವಲಯದ ಬ್ಯಾಂಕಿಂಗ್‌ 

ಭಾರತದಲ್ಲಿ ಸ ಪ್ರಪ್ರಥಮವಾಗಿ ಸಹಕಾರಿ ಕಾನೂನು 
೧೯೦೪ ರಲ್ಲಿ ರೂಪಿಸಲಾಯಿತು, ಅಂದಿನ ಕಂಪನಿ 
ಕಾನೂನು (೧೮೬೦) ಭಾರತದಲ್ಲಿ *ರೈಪಿಸಿಯನ್‌' 


ಇತಿಹಾಸ ದರ್ಶನ 


ಮಾದರಿಯ ಸಂಘಗಳನ್ನು ಪ್ರಾರಂಭಿಸಲು ಸೂಕ್ತ 
ವಾಗಿರಲಿಲ್ಲ. ಆದ್ದರಿಂದೆ ಸಹಕಾರಿ 
ರಚಿಸಲು ಪ್ರತ್ಯೆ ೇಕವಾದ ಕಾನೊನು ರಚಿಸಲು ೧೯೦೧ 
ರಲ್ಲಿ ಎಡ್‌ವರ್ಡ್‌ ಲಾ ಎಂಬವರ ಹಿರಿತನದಲ್ಲಿ ಲಾರ್ಡ್‌ 
ಕರ್ಜನ್‌ ಅವರು ಒಂದು ಆಯೋಗವನ್ನು ರಚಿಸಿದರು. 


ಅದರ ಅನ್ನೆಯೆ ೧೯೦೪ ರಲ್ಲಿ ಸಹಕಾರಿ ಕಾನೂನನ್ನು 


ಪರಿಮಿತ (ಲಿಮಿಟಿಡ್‌) ಹೊಣೆಗಾರಿಕೆಯೊಂದಿಗೆ 
ಜಾರಿಗೊಳಿಸಲಾಯಿತು. ಅಂದಿನ ಮೈಸೂರು ರಾಜ್ಯವು 
೧೯೦೫ ರಲ್ಲಿ ತನ್ನದೇ ಅದ ಸ್ವತಂತ್ರ "ಮೈಸೂರು 
ಸಹಕಾರಿ ಸಂಘಗಳ ರೆಗ್ಯುಲೇಷನ್‌ ಎರಡನ್ನು ರಚಿಸಿ 
ಬಳಕೆಯಲ್ಲಿ ತಂದಿತು. 


ಮೈಸೂರಿನ ಸಹಕಾರಿ (ನಿಯಮಾವಳಿ) ಕಾನೂನು 
೧೯೦೫, ಭಾರತದ ಸಹಕಾರಿ ೧೯೦೪ ರ ಕಾನೂನಿ 
ಗಿಂತ ಹೆಲವಾರು ವಿಧೆದಲ್ಲಿ ಭಿನ್ನವಾಗಿದ್ದು ಹೆಚ್ಚು 
ಪ್ರಗತಿಪರ ಥೋರಣೆಯಿಂದ ಕೂಡಿತ್ತು. ಭಾರತದೆ 
ಸಹಕಾರಿ ಕಾನೂನು ಪ್ರಾರಂಭದಲ್ಲೂ ಕೇವಲ 
ವ್ಯವಸಾಯ ಪತ್ತಿನ ಸಹಕಾರಿ ಸಂಘಗಳ ರಚನೆಗೆ 
ಒಲವನ್ನು ಹೊಂದಿದ್ದು ಮುಂಜಿ ೧೯೧೨ ರಲ್ಲಿ ಸದರಿ 
ಕಾನೊನಿಗೆ ತಿದ್ದುಪಡಿ ಮಾಡುವ ಮೂಲಕ ವ್ಯವ 
ಸಾಯೇತರ ಮತ್ತು ಸಕ್ತ್ವೇತರ ಸಹಕಾರಿ ಸಂಘ ರಚನೆಗೆ 
ಅವಕಾಶ ಮಾಡಿಕೊಡಲಾಯಿತು. ಸಾಮಾನ್ಯವಾಗಿ 
ನಗರ ಪ್ರದೇಶಗಳಲ್ಲಿ ಮಿತ ಹೊಣೆಗಾರಿಕೆ, ಹೆಳ್ಳಿಗಳಲ್ಲಿ 
ಅಪರಿಮಿತ ಹೊಣೆಗಾರಿಕೆ ನಿಯಮಗಳನ್ನು ಪಾಲಿಸ 
ಲಾಗುತ್ತಿತ್ತು. ಆದರೆ ಮೈಸೂರಿನ ೧೯೦೫ ರ ಕಾನೂನು 
ಪ್ರಾರಂಭದಲ್ಲಿಯೇ ಗ್ರಾಮ ಮತ್ತು ನಗರ ಪ್ರದೇಶಗಳ 
ಜನರ ಅವಶ್ಯಕತೆಗಳನ್ನು ಪೂರೈಸುವ ವಿನಿಢ ಬಗೆಯ 
ಸಹಕಾರಿ ಸಂಘೆ ಮೂಡಿ ಬರಲು ಅನುವು ಮಾಡಿಕೊಟ್ಟಿ 
ತಲ್ಲದೇ ಪ್ರಾರಂಭದಲ್ಲಿಯೇ ಇಲಾಖೆಯ ರಿಜಿಸ್ಟ್ರಾ ರ್‌ 
ಅವರನ್ನು RN ಮುಂಡೆ ೧೯೧೨ರೆ ಸುಮಾರಿಗೆ 
ಈ ಹುದ್ದೆಯನ್ನು ಕಾಯಂಗೊಳಿಸಲಾಯಿತು. ಅಂದಿನೆ 
ಮೈ ಸೂರು ಸರ್ಕಾರವು ಈ ಸಂಸ್ಥೆಗಳ ಬೆಳವಣಿಗೆಯ 
ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಿ ಯುರೋಪ್‌ 
ಮತ್ತು ಇಂಗ್ಲೆಂಡ್‌ ದೇಶದಲ್ಲಿನ ಸಹಕಾರಿ ಸಂಘೆಗಳನ್ನು 
ಕುರಿತು ವಿಶೇಷ ಅಧ್ಯಯನ ನಡೆಸಲು ವಿಶೇಷ ಅಧಿಕಾರಿ 


೨೩೯ 


4 
ಸಂಘಗ ಳನು 


ಯನ್ನು (ರಾಮರಾವ್‌) ಕಳುಹಿಸಿಕೊಟ್ಟಿತ್ತು. ಬೇರೆ 
ಭಾಗಗಳಲ್ಲಿ ಇದ್ದಂತೆ ಇಲ್ಲಿ ಗ್ರಾಮೀಣ ಮತ್ತು ನಗರ 
ಪ್ರದೇಶದ ಸಹಕಾರಿ ಸಂಘೆಗಳ ಹೊಣೆಗಾರಿಕೆಯ 
ವ್ಯತ್ಯಾಸವನ್ನು ತೆಗೆದುಹಾಕಲಾಯಿತು. ಮೈಸೂರು 
ಪ್ರಾಂತ್ಯದಲ್ಲಿ ಎಲ್ಲಾ ಸಹಕಾರಿ ಸಂಘಗಳನ್ನು ಮಿತ 
ಹೊಣೆಗಾರಿಕೆ ತತ್ವದ ಮೇಲೆ ರಚಿಸಲಾಯಿತು ಇದರಿಂದ 
ಸಹಕಾರಿ ಚಳುವಳಿಯು ರಾಜ್ಯದಲ್ಲಿ ವ್ಯಾಪಾರವಾಗಿ 
ಬೆಳೆಯಲು ಸಹಾಯಕವಾಯಿತು. ಅಂತೆಯೇ ರಾಜ್ಯ 
ದಲ್ಲಿಯೇ ೧೯೦೯ ರಲ್ಲಿ ಮೊದಲಿಗೆ ಗೃಹ ನಿರ್ಮಾಣ 
ಸಹಕಾರಿ ಸಂಘ ಪಡೆದ ಕೀರ್ತಿ ಬೆಂಗಳೂರಿನದಾಗಿದೆ. 
ಬೇರೆ ಬೇರೆ ಪ್ರದೇಶಗಳಲ್ಲಿ ಪ್ರಥಮ ಮತ್ತು ಎರಡನೆಯ 
ಯುದ್ಧಾನಂತರ ಮೂಡಿಬಂದ ಗ್ರಾಹಕರ ಸಹಕಾ 
ಸಂಘೆಗಳು ಇಲ್ಲಿ (ಬೆಂಗೆಳೂರು ಮೈಸೂರು, ಕೋಲಾರ) 
ಬಹು ಬೇಗನೇ ಪ್ರಾರಂಭಗೊಂಡವು. ಮೈಸೂರು 
ಕ್ರೈಡಿಟ್‌ ಸೊಸಾಯಿಟಿ (೧೯೦೬) ಸದ್ಯದ ಮೈಸೂರು 
ಸಹಕಾರಿ ಬ್ಯಾಂಕ್‌ ಮೈಸೂರು ಜಿಲ್ಲೆಯ ಮೊದಲನೆಯ 
ಸಹಕಾರಿ ಸಂಘ. ರಾಜ್ಯದಾದ್ಯಂತ ಇಂತಹ ಐದು 
ಸಹಕಾರಿ ಸಂಘೆಗಳು ೧೯೦೫-೦೬ ರಲ್ಲಿ ಮೂಡಿ 
ಬಂದವು. ಸಹಕಾರಿ ಚಳುವಳಿಯನ್ನು ಗ್ರಾಮೀಣ 
ಪ್ರದೇಶದಲ್ಲಿ ಹೆಚ್ಚು ವ್ಯಾಸಕಗೊಳಿಸಲು ೧೯೧೦ ರೆ 
ಸುಮಾರಿಗೆ, ನಿವೃತ್ತ ಕಂದಾಯ ಇಲಾಖೆಯ ಅಧಿಕಾರಿ 
ಗಳನ್ನು ತಾಲ್ಲೂಕು ಮಚ್ಚಿ ದಲ್ಲಿ "ಗೌರವ ಸುಸರನಾಯಿ 
ಜರ್‌? ಎಂದು ನಿಯಮಿಸಿಕೊಂಡು ಅವರಿಗೆ ಪ್ರತಿದಿಸದೆ 
ಸಹಕಾರಿ ವೆಚ್ಚಕ್ಕಾಗಿ ದಿನಕ್ಕೆ ಒಂದು ರೂ. ನೆಂತೆ 
"ಪಾಕೇಟ್‌ ಮನಿ' ಕೊಡಲಾಗುತ್ತಿತ್ತು. ಈ ವ್ಯವಸ್ಥೆ 
ಗ್ರಾಮೀಣ ಭಾಗಗಳಲ್ಲೂ ಸಹಕಾರಿ ಸಂಘೆಗಳು ಮೂಡಿ 
ಬರಲು ಸಹಾಯಕವಾಯಿತು. 


ಫೆಡರಲ್‌ ಬ್ಯಾಂಕಿಂಗ್‌ ಯೂನಿಯನ್‌ಗಳು 

೧೯೧೨-೧೩ ರ  ಅನಧಿಯಲ್ಲಿ 
ಪ್ರದೇಶದಲ್ಲಿ ಒಂದು ಅಥವಾ ಎರಡು ತಾಲ್ಲೂಕುಗಳಿಗೆ 
ಅನೃ್ಫಯವಾಗುವಂತೆ ಚಿಕ್ಕ ಚಿಕ್ಕ ಬ್ಯಾಂಕಿಂಗ್‌ ಸಂಸ್ಥೆ 
ಗಳು ಪ್ರಾರಂಭಿಸಲ್ಪ ಟ್ಟಿವು. ಇವುಗಳ ಮೂಲ ಉದ್ದೇಶ 
ತಾಲ್ಲೂಕಿನ ಸಹಕಾರಿ ಸಂಸ್ಥೆಗಳಿಗೆ ಹಣಕಾಸಿನ ನೆರವು 
ಮತ್ತು ಮೇಲ್ವಿಚಾರಣೆ ಸಹ ಆಗಿತ್ತು. ಮುಂದೆ ಈ 
ಸಂಸ್ಥೆಗಳು ಸರಿಯಾಗಿ ಕೆಲಸ ಮಾಡದ್ದರಿಂದ ೧೯೨೧ರ 


ಮೈ ಸೂರು 


ವಿ೦ 


ಸುಮಾರಿಗೆ ಇವುಗಳನ್ನು ವಿಲೀನಗೊಳಿಸಿ ಜಿಲ್ಲಾ 
ಸಹಕಾರಿ ಬ್ಯಾಂಕುಗಳು ಪ್ರಾರಂಭಿಸಲ್ಪ ಟ್ಟಿ ವು. 


ಗ್ರಾಮೀಣ ಉಳಿತಾಯ ಬ್ಯಾಂಕುಗಳು 

ಗ್ರಾಮೀಣ ಪ್ರದೇಶದಲ್ಲಿ ಉಳಿತಾಯ ಮನೋಃ 
ಭಾವನೆಯನ್ನು ಪ್ರೇಕೆಪಿಸಲು ಕನಿಷ್ಟ ಮೂರುನೂರು 
ಜನಸಂಖ್ಯೆ ಇರುವ ಗ್ರಾಮಗಳನ್ನು ಈ ಯೋಜನೆಯಲ್ಲಿ 
ಅಳವಡಿಸಿಕೊಳ್ಳ ಲಾಯಿತು. ಇದನ್ನು ಪ್ರಾರಂಭದಲ್ಲಿ 
ಪ್ರಾಯೋಗಿಕವಾಗಿ ೫ ಜಿಲ್ಲೆಗಳಲ್ಲಿ (ಮೈಸೂರು, 
ಹಾಸನ, ಚಿತ್ರದುರ್ಗ, ಕಡೂಸು ಮತ್ತು ತುಮಕೂರು) 
ಪ್ರಾರಂಭಿಸಲಾಯಿತು. ಪ 


ಕಾರ್ಯದರ್ಶಿ ಕ್ರ ರ್ತಿಯನರು ಪ್ರಾರಂಭಿಸಿ 
ದ್ದರಿಂದ ಅದಕ್ಕೆ "ಚಕ್ರವರ್ತಿ ೋಜನೆ' ಎಂದು ಕರೆಯ 
ಲಾಯಿತು. ಈ ಯೋಜನೆಯ ಅನ್ವಯ ಪ್ರತಿ ವ್ಯಕ್ತಿ 
ಯಿಂದೆ ತಿಂಗಳಿಗೆ ಕನಿಷ್ಠ ಒಂದು ಆಣೆ ಇಂದ ಗರಿಷ್ಠ 
ಐದು ರೂ. ವರೆಗೆ ಸಂಗ್ರಹಿಸಬಹುದಾಗಿತ್ತು. ಸದರಿ 
ಹುಂಡಿರೂಪದ ಹಣದಲ್ಲಿ ತಿಂಗಳಿಗೆ ಕನಿಷ್ಠ ನಾಲಪ್ವಿ ಆಣೆ 
ಇಂದ ಗರಿಷ್ಠ ಒಂದು ರೂಪಾಯಿವರೆಗೆ ಹಿಂದಕ್ಕೆ 
ಸಡೆಯಬಹುದಾಗಿತ್ತು. ಈ ಯೋಜನೆಯಲ್ಲಿ ತೊಡಗಿದ 
ಏಜೆಂಟರಿಗೆ ಸರ್ಕಾರವೇ ತನ್ನೆ ಹಣದಿಂದ ಕಮಿಶನ್‌ 

ಡುತ್ತಿತ್ತು. ಈ ವ್ಯವಸ್ಥೆಯ ಮೇಲ್ವಿಚಾರಣೆಯನ್ನು 
ದಕ್ಷತೆ ಇಂದ ತಾಲ್ಲೂಕು ಟ್ರಿಜರಿಗಳು (ಖಜಾನೆ) 
ನೋಡಿಕೊಳ್ಳುತ್ತಿದ್ದ ವು. ಈ ಯೋಜನೆಯನ್ನು 
೧೯೨೨-೨೩ ರ ಸುಮಾರಿಗೆ ನಿಲ್ಲಿಸಲಾಯಿತು. ಸದರಿ 
ಯೋಜನೆಯ ಪ್ರಾರಂಭದಲ್ಲಿ ಗ್ರಾಮೀಣ ಪ್ರದೇಶದಲ್ಲೂ 
ಸಣ್ಣ ಉಳಿತಾಯ ಮನೋಭಾವನೆಯನ್ನು ಪ್ರೇ ರೇಪಿಸು 
ನಲ್ಲೂ ಸಹಾಯಕವಾಗಿತ್ತು. 


ಬ್ಯಾಂಕ್‌ ಆಫ್‌ ಮೈಸೂರು ೧೯೧೩ 


ಮೈಸೂರು ಕಂಸನಿ ಕಾನೂನು ೧೮೯೫ ರ 
ಅನ್ವಯ ೧೯೧೩ ರಲ್ಲಿ ಈ ವಾಣಿಜ್ಯ ಬ್ಯಾಂಕನ್ನು 
ಪ್ರಾರಂಭಿಸಲಾಯಿತು. ೧೯೧೨ ರಲ್ಲಿ ನಡೆದ ಆರ್ಥಿಕ 


ಅಭಿವೃದ್ಧಿ ಸಮ್ಮೇಳನ ಇದಕ್ಕೆ ಮೂಲ ಪ್ರೇರಣೆ ಎಂದು 


ಇತಿಹಾಸ ದರ್ಶನ 


ವಿಶ್ವೇಶರಯ್ಯನವರು. ಪ್ರಾರಂಭದಲ್ಲಿ ಈ ಬ್ಯಾಂಕಿನಲ್ಲಿ 
ಮಹಾರಾಜರು ಷೇರು ಬಂಡವಾಳ ಮತ್ತು ಕೇವಣಿ 
ಗಳನ್ನು ಇಡುವ ಮೂಲಕ ಪ್ರೋತ್ಸಾಹಿಸಿದರು. ಅಲ್ಲದೇ 
ಪ್ರಾರಂಭದಲ್ಲಿ ಹಲವು ವರ್ಷಗಳವರೆಗೆ ಬ್ಯಾಂಕಿನ 
ನಿರ್ವಹಣಾ ವೆಚ್ಚವನ್ನು ಭರಿಸಲು ಅಂದಿನ ಸರ್ಕಾರವು 
ಒಪ್ಪಿಕೊಂಡಿತ್ತು. ಹೊರನಾಡಿನ ಅನೇಕ ಬ್ಯಾಂಕುಗಳು 


ಇತಿಹಾಸ ದರ್ಶನ 


ಬರುವ ಪೂರ್ವದಲ್ಲಿ ಹಳೇ ಮೈಸೂರು ಪ್ರಾಂತ್ಯದಲ್ಲಿ 
ಸರ್ಕಾರಿ ಒಡೆತನದ ಈ ಬ್ಯಾಂಕು ಬಹಳ ಪ್ರಮುಖ 
ಬ್ಯಾಂಕಾಗಿದ್ದು ಸರ್ಕಾರದ ಹಣಕಾಸಿನ ವ್ಯವಹಾರವನ್ನು 
ನಿರ್ವಹಿಸುತ್ತಿದ್ದಲ್ಲದೇ ಮೈಸೂರು ರಾಜ್ಯದ ವಾಣಿಜ್ಯ 
ಅಭಿವೃದ್ಧಿಗೆ ತುಂಬಾ ಸಹಾಯಕವಾಗಿತ್ತು. 


೨೪೧ 


